ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


ಶ್ರೀ ವೈ.ಎಂ.ಸತೀಶ್‌ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ 

2519 

ಕಂದಾಯ ಸಚಿವರು 
23.03.2022. 


Re 
ಪಶ್ನೆ 


. ಉತ್ತರ 


8 


ಸಂಡಾರು ಸಾನ್ಲಪ`ತೋರಣಗನ್ನು'ಗಾಮ 
ಪಂಚಾಯತಿ ವ್ಯಾಪ್ತಿಯ ಸುಲ್ತಾನಪುರ 
(ಯರಬನಹಳ್ಳಿ) ಗ್ರಾಮವನ್ನು ಸ್ಥಳಾಂತರಿಸುವ 
ಪ್ರಸ್ತಾಪ ಸರ್ಕಾರದ ಮುಂದೆ ಇದೆಯೇ; 
(ಮಾಹಿತಿ 'ನೀಡುವುದು) 


ಸಂಡೂರು ತಾಲ್ಲೂಕು `ತೋರಣಗಲ್ಲು ಗ್ರಾಮ ಪಂಚಾಯತಿ 
ವ್ಯಾಪ್ತಿಯ ಸುಲ್ತಾನಪುರ (ಯರಬನಹಳ್ಳಿ) ಗ್ರಾಮವನ್ನು 
ಸ್ಥಳಾಂತರಿಸುವ ಪ್ರ ಪ್ರಸ್ತಾಪ ಕಂದಾಯ ಇಲಾಖೆಯಲ್ಲಿ ಈವರೆಗೆ 
ಸೀಕೃತವಾಗಿರುವುದಿಲ್ಲ. ಸದರಿ ಗ್ರಾಮವನ್ನು ಸ್ಥಳಾಂತರಿಸುವ 
ನಿರತು ದಿನಾಂಕ:16.12.2021 ಮತ್ತು 27 12. py ರಂದು 
ಸಭೆ ನಡೆಸಲಾಗಿದ್ದು, ವಿವರಗಳನ್ನು ಅನುಬಂಧ-1 ರಲ್ಲಿ 
ನೀಡಲಾಗಿದೆ. 


ಈ ಗ್ರಾಮದ ಸ್ಥಳವು ಕೈಗಾರಿಕೆಗಳಿಂದ 
ಹೊರಬರುವ, ಮಾಲಿನ್ಯದಿಂದ ವಾಸಯೋಗ್ಯ 
ಸ್ಥಳವಾಗಿ ಉಳಿದಿಲ್ಲ "ಎನ್ನುವುದು ನಿಜವೇ; 
(ಅಲ್ಲಿನ LS ಮಟ್ಟದ 
ವಿವರದೊಂದಿಗೆ ಮಾಹಿತಿ ನೀಡುವುದು) 


ಸುಲ್ತಾನಪುರ ಗ್ರಾಮ `` ವ್ಯಾಪ್ತಿಯಲ್ಲಿನ'`'ವಾಯು``ಮಾಲಿನ್ಯ 
ಗುಣಮಟ್ಟವನ್ನು ನಿಯಮಿತವಾಗಿ" ವಾಯು ಮಾಲಿನ್ಯ 
ನಿಯಂತ್ರಣ ಮಂಡಳಿ ವತಿಯಿಂದ ' PMI0, PM25 
ಮಾಪನ ಮಾಡಲಾಗುತ್ತಿದ್ದು, ಅದರ ಅನುಸಾರ P10 
ಅಂಶವು ಕೆಲವೊಮ್ಮೆ ನಿಗದಿತ ಪ್ರಮಾಣಕ್ಕಿಂತ 
ಹೆಚ್ಚಾಗಿರುವುದು ಕಂಡುಬಂದಿದೆ. 2017 ರಿಂದ 2021 ರ 
ಅವಧಿಯಲ್ಲಿ ನಡೆಸಿರುವ ವಾಯುಮಾಲಿನ್ಯ ಮಾಪನ 
ವಿಶ್ಲೇಷಣಾ ವರದಿಯನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಈ ಗ್ರಾಮದ ಜನರು" ಸುತ್ತಮುತ್ತಲಿನ 
ಕೈಗಾರಿಕೆಗಳ ಮಾಲಿನ್ಯದಿಂದ ಬೇಸತ್ತು ಅಲ್ಲಿ 
ವಾಸಿಸಲು ಸಾಧ್ಯ ವಾಗದಿರುವುವರಿಂದ, 
ಹಳ್ಳಿಯನ್ನೇ: ಸ್ಥಳಾಂತರ ಮಾಡುವಂತೆ. 
ಕೋರುತ್ತಿರುವುದು ಸರ್ಕಾರದ 
ಗಮನದಲ್ಲಿದೆಯೇ; ಇದ್ದಲ್ಲಿ, ಇದಕ್ಕೆ 
ಸರ್ಕಾರದ ಕ್ರಮಗಳೇನು? (ವಿವರ 
-| ನೀಡುವುದು) 


ಸುಲ್ತಾನಪುರ (ಯರಬನಹಳ್ಳಿ) ಗ್ರಾಮವನ್ನು ಸ್ಥಳಾಂತರಿಸು ಸುವ 
ಬಗ್ಗೆ "ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಆಯುಕರು, ಬಳ್ಳಾರಿ 
ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾರ್ವಜನಿಕ ಆಲಿಕಿ ಸಭೆಯ 
ನಡವಳಿಯ. ವಿವರಗಳನ್ನು ಅಸುಬಂಭ-3 ರಲ್ಲಿ: ನೀಡಲಾಗಿದೆ. 
ಸದರಿ ಗಾಮ ಸ್ಪ ಸ್ಥಳಾಂತರ" ಕುರಿತು ಕಂದಾಯ. ಇಲಾಖೆಯಲ್ಲಿ 
ಪ್ರಸ್ತಾವನೆ ಸ್ಥಿ ಸ್ಟೀಕ್ಕ ೈತವಾದಲ್ಲಿ ಮುಂದಿನ ಕ್ರಮವಹಿಸಲಾಗುವುದು. 


ಸಂಖ್ಯೆ: ಕಂಇ 65 ಆರ್‌ಇಹೆಚ್‌ 2022 


(ಆರ್‌.ಅಶೋಕ) 


ಕಂದಾಯ ಸಚಿವರು. 


C 


EN 


ಅನುಬಂದ -! A 


ಸುಲ್ದಾನಪುರ ಗ್ರಾಮವನ್ನು ಸ್ಥಳಾಂತರಿಸುವ ಕುರಿತು ದಿನಾಂಕ: 16-12-2021 ರಂದು ಮಾನ್ಯ ಸಹಾಯಕ 
ಆಯುಕ್ತರು, ಮತ್ತು ಉಪ ವಿಭಾಗದ ದಂಡಾಧಿಕಾರಿಗಳು, ಬಳ್ಳಾರಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. 


ಡಾ:ಆಕಾಶ್‌ ಶೆಂಕರ್‌, ಭಾ.ಆ.ಸೇ, 
ಸಹಾಯಕ ಆಯುಕ್ತರು ಮತ್ತು ಉಪ ವಿಭಾಗದ ದಂಡಾಧಿಕಾರಿಗಳು, ಬಳ್ಳಾರಿ 
ತ್ರೀ ಉಮಾಶಂಕರ್‌. ಪ. ಕ, ಪರಿಸರ ಅಧಿಕಾರಿ, 'ಕ.ರಾ.ಮಾ.ನಿ.ಮಂ. ಬಳ್ಳಾರಿ. ' 


ಶ್ರೀ ಕೆ. ಮಂಜುನಾಥ. ಕಂದಾಯ ನೀರಕ್ಷರು, ತೋರಣಗಲ್ಲು ಗ್ರಾಮ 


ಯಿ 


ಜ್‌ 

[3 ೬ ಯು. ಹನುಮಂತಪ್ಪ, ಪಂಚಾಯತ್‌ ಅಂವ ಅಧಿಕಾರಿ, ತೋರಣಗಲ್ಲು ಗ್ರಾಮ 
ಉದ್ದಿಮೆಗಳ ಪರವಾಗಿ ಹಾವಕದ್ದ ಅಧನಕಗಳ ವಿವರ s 
] ಶ್ರೀ ಸಂಜಯ ಕ. ಹಂದುರ್‌. ಹಿರಿಯ ಸಡಾ ನಿರ್ದೇಶಕರು, ಮಃ ಜೆ.ಎಸ್‌. ಡಬ್ಲ್ಯೂ ಸ್ವೀಪ್‌] 
ಲಿಮಿಟೆಡ್‌ i 


ಶ್ರೀ ಬ್ರಿಗೇಡಿಯರ್‌ ಎಸ್‌.ಬಿ. ವಜ್ರಮಟ್ಟಿ, ಉಪಾಧ್ಯಕ್ಷರು. ಮೆ ಜೆ.ಎಸ್‌. ಡಬ್ಲ್ಯೂ ಸ್ಟೀಲ್‌ ಲಿಮಿಟೆಡ್‌ 
ಶ್ರೀ ಇ.ಜಿ. ಶಶಿಕುಮಾರ್‌. ಪ್ರಧಾನ ವ್ಯವಸ್ಥಾಪಕರು. ಮೆ ಜೆ.ಎಸ್‌. ಡಬ್ಬೂ ಸೀ ಲಿಮಿಟಿಡ್‌ 


“3 


ಡಬ್ಬ್ರ್ಯೂ ಸ್ಟೀಲ್‌ ಲಿಮಿಟೆಡ್‌ 


s ಶ್ರೀ ಬಿ.ಎಸ್‌. ನರಸಿಂಹ ಮೂರ್ತಿ. ಹಿರಿಯ ಪ್ರಧಾನ ವ್ಯವಸ್ಥಾಪಕರು. ಮಃ ಜ.ಎಸ್‌. ಡಬ್ಲ್ಯೂ ಸಾ 


ಲಿಮಿಟೆಡ್‌ 


ತ್ರೀ ಪ್ರದೀಪ್‌ ಮನೋಹರ್‌, ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕರು. (ಪರಿಸರ) ಮೆ॥ ತೆ ಎಸ್‌: 


ಡಬ್ಲ್ಯೂ ಎನರ್ಜಿ ಲಿಮಿಟೆಡ್‌ 
ಶ್ರೀ ಜಸ ಕುಲಕರ್ಣಿ, ಹಿರಿಯ ವ್ಯವಸ್ಥಾಪಕರು. ಮೆ॥ ಎಪ್ಪಲಾನ್‌ ಕಾರ್ಬನ್‌ ಪ್ರೈವೆಟ್‌ ಲಿಮಿಟೆಡ್‌ 
8 |ಶ್ರೀ ಆರ್‌. ವಿಮಲ್‌ ಕುಮಾರ್‌, ವ್ಯವಸ್ಥಾಪಕರು, ಮೆ॥ ಎಪ್ಪಲಾನ್‌ ಕಾರ್ಬನ್‌ ಪ್ರೈವೆಟ್‌ ಲಿಮಿಟೆಡ್‌ 
ಶೀ ಜೆ.ವಿ.ಶಿವರಾಜ, ಮೆ! ಜೆ.ಎಸ್‌. ಡಬ್ಲ್ಯೂ ಎನರ್ಜಿ ಲಿಮಿಟೆಡ್‌ 
ಶ್ರೀ ಶಿವಕುಮಾರ್‌ ಮಾಳಗಿ. ಜೆ.ಎಸ್‌. ಸ ಸ್ಟೀಲ್‌ ಲಿಮಿಟೆಡ್‌ 


|"! | ಪವರ್‌ ಪ್ರೈವೆಟ್‌ ಲಿಮಿಟೆಡ್‌ 


12 |ಶ್ರೀ ಚಂದ್ರಶೇಖರ್‌.ಜಿ.ಎಸ್‌. ಮೆ ಮಿನೆರಾ ಸ್ಟೀಲ್‌ ಆಂಡ್‌ ಪವರ್‌ ಪ್ರೆ ಪ್ರೈವೆಟ್‌ ಲಿಮಿಟೆಡ್‌ 

13 |~ 
ಪವರ್‌ ಪ್ರೈವೆಟ್‌ ಲಿಮಿಟೆಡ್‌ 

ಶ್ರೀ ರ ಎನ್‌.ಎಸ್‌. ಉಪ ಪ್ರಧಾನ ವ್ಯವಸ್ಥಾಪಕ. ಮೆ॥ ಜೆ.ಎಸ್‌.ಡಬ್ಲ್ಯೂ ಪೆಂಟ್ಸ್‌ ಲಿಮಿಟೆಡ್‌ 

115. | ಎಮ್‌ಎಲ್‌ `'ವಶಿಸ್ಟ್‌ ಮ ಪದ್ಮಾವತಿ ಫೆರೋಸ್‌ ಲಮಿಟಡ್‌, 

16 |ಶೀ ಪಂಕಜ ಶರ್ಮಾ, ಮೆ॥ ಪದ್ಧಾವತಿ ಫರೋಸ್‌ ಅಮಿಟೆಡ್‌, 


ಶ್ರೀ ಆರ್‌.ಟಿ.ಶ್ರೀನಿವಾಸ ರಾವ್‌, ಸಹಾಯೆಕ ವ್ಯವಸ್ಥಾಪಕ ನಿ ಘನ (ಪಸರ ಹು ಜೆಎಸ್‌ 


ಶ್ರೀ ಎನ್‌.ಬಿ.ಮುರಳಿದರ್‌. ಹಿರಿಯ ್ಯಾಪಾಕ ಇ.ಹಚ್‌.ಎಸ್‌. ಮಃ ಮಿನರಾ ಸೀಲ್‌ ಕಾಣ್‌; 


ಶ್ರೀ ನಾರುರ್‌ ಅಹಮ್ಮದ್‌, ಸಹಾಯಕ ವ್ಯ ಸ್ಥಾಪಕ ನಿರ್ದೇಶಕರು. ಮ॥ ಮಿನರಾ ಸ್ಟೀಲ್‌ ಆಂಡ್‌ | 


Pane 1 of 6 


17 [3 ಶೀ ಮಹೇಶ ಕೋ 
ಶ್ರೀ ಕೆ. ಸೆಟ್ಟಿಕನ್ನಯ್‌, ಮೆಃ॥ ಭುವಲ್ಕಾ 


ಮರಮ ಘುವಲ್ಕಾ ಪೈಪ್‌ ಪ್ರೈನೆಟ್‌ ನಿಮಿಟಿಡ್‌ 
ಪೈಪ್‌ ತನಾ ಕಿಮುಷಡ್‌ 


ಸಭೆಯ ನಡವಳಿಗಳು 

ಡಾ.ಆಕಾಶ್‌ ಶಂಕರ್‌, ಭಾ.ಆ.ಸೇ, ಸಹಾಯಕ ಆಯುಕ್ತರು ಮತ್ತು ಉಪ ವಿಭಾಗದ 
ದಂಡಾಧಿಕಾರಿಗಳು. ಬಳ್ಳಾರಿ ರವರು ಸಭೆಯಲ್ಲಿ ಹಾಜರಿದ್ದ ವಿವಿಧ ಉದ್ದಿಮೆಗಳ ಪ್ರತಿನಿಧಿಗಳನ್ನು 
ಹಾಗೂ ಸಭೆಯಲ್ಲಿದ್ದ ಇತರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನು ಸ್ವಾಗತಿಸಿದರು. 
ಡಾ.ಆಕಾಶ್‌ ಶರಿಕರ್‌, ಭಾ:ಆ.ಸೇ, ಸಹಾಯಕ ಆಯುಕ್ತರು ಮತ್ತು ಉಪ-ವಿಭಾಗದ ದಂಡಾಧಿಕಾರಿಗಳು. 
ಬಳ್ಳಾರಿ ರಪರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸುಲ್ದಾನಪುರ, ಸಂಡೂರು ತಾಲ್ಲೂಕು, 
ಬಳ್ಳಾರ ಜಿಲ್ಲೆ ಗ್ರಾಮದ ಸ್ಥಳಾಂತರದ ಬಗ್ಗೆ ಈಗಾಗಲೇ ದಿನಾಂಕ: 02-11-2021 ರಂದು ಸುಲ್ತಾನಪುರ 
ಗ್ರಾಮ ಸ್ಥಳಾಂತರಿಸು ಸುವ ಕುರಿತು ಸಾರ್ವಜನಿಕ ವಿಜಾರಣೆ ಸಭೆಯನ್ನು ಗ್ರಾಮದಲ್ಲಿ ನಡೆಸಲಾಯಿತು. 
ಸದರಿ ಸಭೆಯ ನಂತರ ಕರ್ನಾಟಕ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 
ಇಲಾಖೆಗಳಿಗೆ ಉದ್ದಿಮೆಗಳಿಂದ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ವರದಿ ನೀಡುವಂತೆ ಪತ್ತ 
ಬರೆದು ವರದಿಯನ್ನು ಪಡೆದಿರುವುದಾಗಿ ತಿಳಿಸಲಾಯಿತು. 


ವಿವಿಧ ಇಲಾಖೆಯವರು ಸಲ್ಲಿಸಿರುವ ವರದಿಯನ್ನು ಸಭೆಗೆ ಮಂಡಿಸಲಾಯಿತು. ವಿವರಗಳು ಈ 
ಕೆಳಕಂಡಂತಿವೆ. 


ಇಲಾಖೆಯ ಹಸರು ಸಲ್ಲಿಸಿರುಃ ವರದಿಯ ಸಾರಾಂಶ 
ಸಂ 


ರಾನಪುರ'ಗಾಮ ಸಂಡೊರು ತಾಲ್ಲೂಕು ವ್ಯಾಪ್ತಿಯಲ್ಲ ಕಾರ್ಮಿಕ 
ಇಲಾಖೆಗೆ ಇಲ್ಲಿಯವರೆಗೆ ಯಾವುದೇ ' ಮೊಕದ್ದಮೆಗಳು 
ದಾಖಲಾಗಿರುವುದಿಲ್ಲ ಎಂದು ಪತ್ರ ಬರೆದಿರುತ್ತಾರಿ 
್ಲಾ ಸುಲ್ತಾ ಮರ ಇಮದ ನವಾತ್ಯಶ ಉದ್ದಿ ಗ್ಯ 
ಸಂಬಂಧಿಸಿದಂತೆ ಭೂ ವಿವಾದಗಳು/ ಕ್ರಿಮಿನಲ್‌ ಮೊಕದ್ದಮೆ ಇದ್ದ್ಲಿ 
ವರದಿ ಸಲ್ಲಿಸುವಂತೆ ಅಭಿವೃದ್ದಿ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ 
ರಾಣಿ ಮಂಡಳಿ, ಬಳ್ಳಾರಿ ರವರಿಗೆ ಪತ್ರ ಬರೆದಿರುತ್ತಾರೆ. 

ಪ್ಲಾನಪರ ಇವವ ಹಾವ ಜನಾನುಗಕ್ಸ್‌ ಗಾಕಾ 
ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸಿರುವುದಿಲ್ಲವೆಂದು ಪತ್ರ ಬರೆದಿರುತ್ತಾರೆ. 


ಕರ್ನಾಟಕ 
ಪ್ರದೇಶಾಭಿವೃದ್ಧಿ 'ಮಂಡಳಿ. ಬಳ್ಳಾರಿ 
ಲ್ಲಾ; ಮುರ ಗ್ರಾಮದ ಕೊಳೆವೆ' ಭಾವಿಗಳ ನೀರಿ ಬಾದರಿ ಳನ್ನು 
ಸಂಗಹಿಸಿ ಉಪ ವಿಭಾಗದ ಪ್ರಯೋಗಾಲಯದಲ್ಲಿ ಲಭ್ಯವಿರುವ 
ನೀರು Physical &- Chemical Parameters ಳಗೆ ಮಾತ್ರ ಪರೀಕ್ಷೆಯನ್ನು 
ನೈರ್ಮಲ್ಯ ಇಲಾಖೆ. ಸಂಡೂರು | ಮಾಡಿರುವುದಾಗಿ ತಿಳಿಸಿ ವಿಶ್ಲೇಷಣಾ ವರದಿಗಳನ್ನು ಸಲ್ಲಿಸಿರುತ್ತಾರೆ. 

51ಹರಿಯ `"ಧೂ"''ಔಜ್ಞಾನಿ, ಜಿಲ್ಲಾ | ಸಂಡೊರು ತಾಲ್ಲೂಕಿನ ಸುಲ್ತಾನಪುರ ಗ್ರಾಮದ ವ್ಯಾಪ್ತಿಯಲ್ಲಿ 
ಅಂತರ್ಜಲ ಕಛೇರಿ, ಬಳ್ಳಾರಿ ಅಂತರ್ಜಲ ಗುಣಮಟ್ಟ ಕುಂಠಿತಗೊಂಡಿರುವ' . ಬಗ್ಗೆ ತಮ್ಮ 


Page 2 of € 


(ಯಿ 


H 
ಕಣೇರಿಯಿಂದ ಅಧ್ಯಯನ ಥಃ ೦ಡಿರುವುದಿಲ್ಲ ಬಲಿದು ಪತ್ರ 
ಬರೆದಿರುತ್ತಾರೆ. 
ಹಲ್ದಾನಪುಕ ಮುದ ಕೃತಕ `ಎಮೀನಿನಕ್ಷಿ`ಕೃಷಜೆಳೆಗಳಿಗೆ ಹಾನಿ" 


[x ಲ 

oil ಇಳುವರಿ ಕಡಿಮೆಯಾಗಿರುವುದರ ಬಗ್ಗೆ ಕ್ಷೇತ್ರ ಭೇಟಿ ಬೀಡಿ 
|ಪರಿಶೀಲಿಸಿ ಸಹಾಯಕ ಕೃಷಿ ನಿರ್ದೇಶಕರು. ಸಂಡೂರು ಇವರು 
ವರದಿಯನ್ನು ಸಲ್ಲಿಸಿರುತ್ತಾರೆ. 

ನಲ್ದಾನಪುರ ಮುದ `ಕೈತರ`ಜಮೀನಿನಲ್ಲಿ`ಕೈತೆರ ತಾಪಗ್‌ಗೌ ಚೀಟಿ 
ನೀಡಿ ಸೂಕ್ತ ಕ್ಷಮ ವರದಿ ಸಲ್ಲಿಸುವಂತೆ ಹಿರಿಯ ಸಹಾಯಕ 
ತೋಟಗಾರಿಕಾ ನಿರ್ದೇಶಕರು. 'ಸಂಡೂರು ರವರಿಗೆ ಪತ್ರ ಬರೆದಿದ್ದು 
ಅದರಂತೆ ಸದರಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿರುತ್ತಾರೆ. 
ದ್ರಾನಪುರ 'ಗ್ರಾನರ ಜಾನುವಾರುಗಳ ಆರೋಗ್ಯದ ``ಪರತು 
ಸಹಾಯಕೆ ನಿರ್ದೇಶಕರು ಸಂಡೂರು/ಪಶುವೈದ್ಯಾಧಿಕಾರಿಗಳು. 
ತೋರಣಗಲ್ಲು ರವರು ರಾಸುಗಳಲ್ಲಿ ಶ್ವಾಸಕೋಶದ ತೊಂದರೆ ಹಾಗೂ 
ಗರ್ಭದರಿಸುವ ತೊಂದರೆಗೆ ಸಂಬಂಧಿಸಿದ ಕಾಯಿಲೆಗಳು ಆಗಾಗ 
ಕಂಡುಬರುತ್ತಿವೆ ಎಂದು ನೀಡಿದ ವರದಿಯನ್ನು ಸಲ್ಲಿಸಿರುತ್ತಾರೆ. 
ನಪ್ಪಾನಪುಕ ಮದ ನಿವಾಸಿಗಳ ವ್ಯದ್ಯಕೀಯ ತಪಾಸಣ ಮಾಡಿ 
ವೈದ್ಯಾಧಿಕಾರಿಗಳು. 'ಪ್ರಾಥಮಿಕ ಆರೋಗ್ಯ ಕೇಂದ್ರ ವಿನ್ಷಲಾಮುರ ಇವರು 
ವರದಿಯನ್ನು ಸಲ್ಲಿಸಿರುತ್ತಾರೆ. 


ವರದಿ ಶಾಮಾ ದಲ. 
ನು ಜು 


ಮುಂದುವರೆದು, ಮಾತನಾಡಿದ ಸಹಾಯಕ ಆಯುಕ್ತರು ಸುಲ್ತಾನಪುರ ಗ್ರಾಮದಲ್ಲಿ ನಡೆಸಿದ 
ಸಾರ್ವಜನಿಕ ಸಭೆಯಲ್ಲಿ ಎಲ್ಲಾ ಸಾರ್ವಜನಿಕರು ತಮ್ಮ ಗ್ರಾಮವನ್ನು ಸ್ಥಳಾಂತರಿಸಲು ಯಾವುದೇ 
ಅಭ್ಯಂತರವಿರುವುದಿಲ್ಲವೆಂದು ಮತ್ತು ಸೂಕ್ತ ಪರಿಹಾರವನ್ನು ನೀಡುವಂತೆ ಆಗ್ರಹಿಸಿರುವ ಬಗ್ಗೆ ಸಭೆಯಲ್ಲಿ 
ಭಾಗವಹಿಸಿದ ಎಲ್ಲಾ ಉದ್ದಿಮೆಯ ಪ್ರತಿನಿಧಿಗಿಗೆ ತಿಳಿಸಿದರು. ಗ್ರಾಮದ ಸುತ್ತಲು ಒಟ್ಟು 1! ಕೆಂಪು 
ಪ್ರವರ್ಗದ ಉದ್ದಿಮೆಗಳಿದ್ದು ಇದರಿಂದ ಗ್ರಾಮದ ವಾಸಿಸುತ್ತಿರುವ ನಿವಾಸಿಗಳಿಗೆ ತೊಂದರೆ 
ಉಂಟಾಗುತ್ತಿರುವುದಾಗಿ ತಿಳಿಸಿದರು. ಗ್ರಾಮವನ್ನು ಸ್ಥಳಾಂತರಿಸುವ ಬಗ್ಗೆ ಭೂ ಸ್ವಾಧೀನ ಕುರಿತು 
ಪರಿಹಾರ ನೀಡುವುದರ ಬಗ್ಗೆ ಸೂಕ್ಷವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಎಂದು 
ತಿಳಿಸಿದರು. ಗ್ರಾಮವನ್ನು ಸ್ಥಳಾಂತರ ಮಾಡುವುದಾದರೆ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು 
ಕಲ್ಪಿಸಿಕೊಡುವುದು. ನಿವೇಶನಕ್ಕಾಗಿ ಜಾಗ, ನಿವೇಶನ ಕಟ್ಟಿಕೊಡುವುದು. ಗ್ರಾಮದಲ್ಲಿರುವ ' ಪ್ರತಿ 
ಕುಟುಂಬದ ಒಬ್ಬ ಸದಸ್ಯರಿಗೆ ಖಾಯಂ ನೌಕರಿ ನೀಡುವ ಬಗ್ಗೆ ಉದ್ದಿಮೆಯ ಪ್ರಕಿನಿಧಿಗಳು ತಮ್ಮ 
ಅಭಿಪ್ರಾಯವನ್ನು ಸಭೆಗೆ ಮಂಡಿಸುವಂತೆ ತಿಳಿಸಿದರು. 


1) ಶ್ರೀ ಸಂಜಯ ಕೆ. ಹಂದುರ್‌, ಹಿರಿಯ ವ್ಯವಸ್ಥಾಪಕ ನಿರ್ದೇಶಕರು, ಮೆ॥ ಜೆ.ಎಸ್‌. ಡಬ್ರ್ಯೂ ಲ್‌ 
ಲಿಮಿಟೆಡ್‌- ರವರು ಮಾತನಾಡುತ್ತಾ ಸುಲ್ತಾನಪುರ ಗ್ರಾಮವು ಉದ್ದಿಮೆಗಳಿಂದ 
ಸುತ್ತುವರೆದಿರುವುದಾಗಿ ತಿಳಿಸಿದರು. ವಿಜಯನಗರ ಅಭಿವ ೈದ್ಧಿ ಪ್ರಾಧಿಕಾರದವರು ಈ ಮೊದಲೇ 
ಯೋಜನೆ ರೂಪಿಸಿದಲ್ಲಿ ಸುಲ್ದಾನಪುರ ಗ್ರಾಮವು ಉದ್ದಿಮೆ ಪ್ರದೇಶದ ಒಳಗಡೆ ಬರುವ 


5, 


J>- 


ಸಂಭವವಿರುತ್ತಿರುವುದಿಲ್ಲವೆಂದು ತಿಳಿಸಿದರು. ಸುಲ್ತಾನಪುರ ಗ್ರಾಮವನ್ನು ಹೊರತು ಪಡಿ' 
ಉಳಿದ ಎಲ್ಲಾ ಪ್ರದೇಶವು ಕೈಗಾರಿಕಾ ಪ್ರದೇಶವಾಗಿರುವುದಾಗಿ ತಿಳಿಸಿದರು. ಸುಲ್ದಾನಪುಃ 
ಗ್ರಾಮಕ್ಕೆ ಸುತ್ತುವರೆದಂತೆ ಇರುವ ಎಲ್ಲಾ ಉದ್ದಿಮೆಗಳು ಸೂಕ್ತ ವಾಯು ಮಾಲಿನ್ಯ ನಿಯಂತ್ರಣ 
ಉಪಕರಣಗಳನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಸ್ಥಳೀಯರ. 
ಕೆಲವು ಕ್ರಷರ್‌ಗಳನ್ನು ಅಳವಡಿಸಿದ್ದು ಅವುಗಳಿಂದ ವಾಯು ಮಾಲಿನ್ಯ ಉಂಟಾಗುತ್ತಿರುವುದಾ? 
ತಿಳಿಸಿದರು. ಗ್ರಾಮವನ್ನು ಸ್ಥಳಾಂತರಿಸುವುದಾದರೆ ಉದ್ದಿಮೆಯ ಪರವಾಗಿ ಎಲ್ಲಾ ಸಹಾಯವನು 
ನೀಡುವುದಾಗಿ ತಿಳಿಸಿದರು. ಪರಿಹಾರ ಧನವು ಸಮಂಜಸವಾಗಿ ನಿಗದಿ ಪಡಿಸುವಂತೆ ತಿಳಿಸಿದರು 
ಸಭೆಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರು ತಿಳಿಸಿರುವಂತೆ ಕೃಷಿ/ತೋಟಗಾರಿಕೆ ಜಟುವಟಿಕೆಗಳ 
ಮೇಲೆ ಉದ್ದಿಮೆಯಿಂದ ಮಾತ್ರ ತೊಂದರೆ. ಉಂಟಾಗುತ್ತಿರುವುದುಲ್ಲದೆ ಮಣ್ಣಿನ ಗುಣಮಟ್ಟ 
ನೀರಿನ ವ್ಯವಸ್ಥೆ ಹಾಗೂ ಇನ್ನಿತರ ಕಾರಣಗಳಿಂದಲೂ ಸಹ ಕೃಷಿ/ತೋಟಗಾರಿಕೆ ಚಟುವಟಿಕ 
ಕುಂಠಿತಗೊಳ್ಳಬಹುದೆಂದು ತಿಳಿಸಿದರು. ಮುಂದುವರೆದು ಮಾತನಾಡುತ್ತಾ ಗ್ರಾಮವನ್ನು 
ಸ್ಥಳಾಂತರಿಸಲು ತಮ್ಮ ಸಂಪೂರ್ಣ ಬೆಂಬಲವಿದ್ದು ಆದರೆ ಪರಿಹಾರ ಧಬ್‌ 
ಸಮಂಜಸವಾಗಿರಬೇಕೆಂದು ತಿಳಿಸಿದರು. 


ಶ್ರೀ ನಾಮಿರ್‌ ಅಹಮ್ಮದ್‌, ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕರು, ಮೆ॥ ಮಿನೆರಾ ಸ್ಟೀಲ್‌ ಆಂಡ್‌ 
ಪವರ್‌ ಪ್ರೈವೆಟ್‌ ಲಿಮಿಟೆಡ್‌- ರವರು ಮಾತನಾಡುತ್ತಾ, ಸುಲ್ತಾನಪುರ ಗ್ರಾಮದವರಿಗೆ . 
ಉದ್ದಿಮೆಯವರಿಂದ ಸ್ಥಳೀಯರಿಗೆ ಉದ್ಯೋಗ ನೀಡಲಾಗಿದ್ದು, ಜೆ.ಸಿ.ಬಿ. ಹಾಗೂ ಇನ್ನಿತರ 
ವಾಹನಗಳನ್ನು ಸುಲ್ತಾನಪುರ ಗ್ರಾಮದವರೆ ಉದ್ದಿಮೆಯವರಿಗೆ ಬಾಡಿಗೆ ನೀಡುತ್ತಿದ್ದು 
ಆರ್ಥಿಕವಾಗಿಯು ಸಹ ಗ್ರಾಮಸ್ಥರು ಸುಶಿಕ್ಷಿತವಾಗಿರುತ್ತಾರೆಂದು ತಿಳಿಸಿದರು. ಗ್ರಾಮದ ಕೆಲವು 
ಗ್ರಾಮಸ್ಥರಿಗೆ ಸ್ಥಳಾಂತರದ. ಬಗ್ಗೆ ಒಲವು ಇರುವುದಿಲ್ಲವೆಂದು ಕೆಲವೆ ಕೆಲವು ಮುಖಂಡರು 
ಗ್ರಾಮವನ್ನು ಸ್ಥಳಾಂತರಿಸುವುದಕ್ಕೆ ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದರು. ಗ್ರಾಮವು 
ಸ್ಥಳಾಂತರಗೊಂಡರೆ ಬಹಳ ಪರಿಹಾರ ಧನ ಬರಬಹುದೆಂದು ಕೆಲವು' ಜನರ 
ಆಶಯವಾಗಿರುವುದರಿಂದ ಸ್ಥಳಾಂತರಿಸಲು ಪಟ್ಟು ಹಿಡಿರುವುದಾಗಿ ತಿಳಿಸಿದರು. ತಹಶೀಲ್ದಾಕ್ನ_ 
ಸಂಡೂರು ರವರ ಆದೇಶದಂತೆ ತಾವು ಉದ್ದಿಮೆಯ ಸುತ್ತಲು ಇರುವ ಜಮೀನುಗಳಿಗೆ ಬೆಳೆ | 
ಪರಿಹಾರ ನೀಡುತ್ತಿರುವುದಾಗಿ ತಿಳಿಸಿದರು. ಸುಲ್ತಾನಪುರ ಗ್ರಾಮದ ಸುತ್ತಮುತ್ತಲು ಒಣ ಭೂಮಿ 
ಹೆಚ್ಚಿದ್ದು ಯಾವುದೇ ಬೆಳೆ ಬೆಳೆಯದಿದ್ದರು ಸಹ ಬೆಳೆ ಪರಿಹಾರ ನೀಡುತ್ತಿರುವುದಾಗಿ ತಿಳಿಸಿದರು. 
ಉದ್ದಿಮೆಗಳಿಂದ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ನೀಡಲಾಗಿದ್ದು ರಸ್ತೆ ಸಹ ನಿರ್ಮಿಸಿದ್ದು 
ರಸ್ನೆಯನ್ನು ಸಹ ವಾರದಲ್ಲಿ ಮೂರು ದಿನ ರಸ್ತೆಯನ್ನು ಸ್ವಚ್ಛಗೊಳಿಸುತ್ತಿರುವುದಾಗಿ ತಿಳಿಸಿದರು. 
ಸುಲ್ತಾನಪುರ ಗ್ರಾಮದ ಮೂಲಕ ಹೋಗುವ ರಸ್ತೆಯು ಐದು ಗ್ರಾಮ ಪಂಚಾಯತಿಗಳಿಗೆ 
ಸಂಪರ್ಕ  ಕಲ್ಲಿಸುವುದರಿಂದ ಎಲ್ಲಾ ವಾಹನಗಳು ಈ ರಸ್ತೆಯ ಮೂಲಕ ಹಾದು 
ಹೋಗುವುದರಿಂದ ರಸ್ತೆಯಿಂದ ಸಹ ಧೂಳು ಉಂಟಾಗುತ್ತಿರುವುದಾಗಿ ತಿಳಿಸಿದರು. ತಮ್ಮ 
ಉದ್ದಿಮೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಿಗದಿಪಡಿಸಿರುವ ಎಲ್ಲಾ ವಾಯು 
ಮಾಲಿನ್ಯ ಉಪಕರಣಗಳನ್ನು ಅಳವಡಿಸಿಕೊಂಡಿರುವುದಾಗಿ ತಿಳಿಸಿದರು. ಉಳಿದಂತೆ ಗ್ರಾಮವನ್ನು 
ಸ್ಥಳಾಂತರಿಸಲು ಸಹಮತವಿರುವುದಾಗಿ ತಿಳಿಸಿದರು. 


pa 


3) ಶೀ ಬಿಗೇಡಿಯರ್‌ ಎಸ್‌.ಬಿ. ವಜಮಟ್ಟಿ, ಉಪಾಧ್ಯಕ್ಷರು, ಮೆಃ ಜೆ.ಎಸ್‌. ಡಬ್ಲ್ಯೂ ಸ್ಟೀಲ್‌ 
ಲಿಮಿಟೆಡ್‌- ರವರು ಮಾತನಾಡುತ್ತಾ, ಗ್ರಾಮವು ಉದ್ದಿಮೆಯಿಂದ ಸುತ್ತುವರೆದಿರುವುದರಿಂದ .. 


ಗ್ರಾಮವು ಸ್ಥಳಾಂತರಿಸುವುದು ಸೂಕ್ತವೆಂದು ತಿಳಿಸಿದರು. ಗ್ರಾಮದ ಕೆಲವರು ಉದ್ದಿಮೆಗಳ 
ಮೇಲೆ ಉದ್ದೇಶಪೂರ್ವಕವಾಗಿ ದೂರುಗಳನ್ನು ನೀಡುತ್ತಿದ್ದು ಇದರಿಂದ ed 
ತೊಂದರೆ. ಉಂಟಾಗುತ್ತಿರುವುದಾಗಿ_ ತಿಳಿಸಿದರು. 'ಡಿಲ್ಲಾಡಳಿತದ. ಮುಖಾಂತರವೇ ಭೂಮಿಯನ್ನು 
ಗುರುತಿಸಿ ಗ್ರಾಮವನ್ನು ಸ್ಥಳಾಂತರಿಸ ಸಲು ಕಮ, ಕೈಗೊಳ್ಳಬೇಕೆಂದು ತಿಳಿಸಿದರು. ಧೂಮಿಯನ್ನು 
ಗುರುತಿಸುವ ಸಮಯದಲ್ಲಿ ಕೃಷಿ ಭೂಮಿಯನ್ನು .ಹೊರತು ಪಡಿಸಿ ಒಣ ಭೂಮಿಯನ್ನು 
ಗುರುತಿಸುವುದು ಸೂಕ್ತವೆಂದು ತಿಳಿಸಿದರು. ತಕ್ಷಣದಿಂದಲೆ ಗ್ರಾಮ ಸ್ಥಳಾಂತರಿಸುವ ಬಗ್ಗೆ 
ಜಿಲ್ಲಾಡಳಿತವು ಕಮ 'ಕೈಗೊಳ್ಳದೇಕೆಂದು. ಉಳಿದಂತೆ ಉದ್ದಿಮೆಯವರು ಸಹ ಇದಕ್ಕೆ ಕೈ 
ಜೋಡಿಸಲು ಬದ್ಧವಾಗಿರುವುದಾಗಿ ತಿಳಿಸಿದರು. ಗ್ರಾಮವು ಸ್ಥಳಾಂತರವಾದಲ್ಲಿ ದ 
ಗ್ರಾಮಸ್ಥರು ವಲಸೆ ಹೋಗಬಹುದೆಂದು ತಿಳಿಸಿದರು. ಸ್ಥಳಾರಿತರದ ಸಮಯದಲ್ಲಿ 
ಪರಿಹಾರವನ್ನು ಹಣದ ರೂಪದಲ್ಲಿ ನೀಡುವ ಬಗ್ಗೆ ಅಥವಾ ಮೂಲಭೂತ ಸೌಕರ್ಯಗಳನ್ನು 
ಮಾಡಿಕೊಡುವ ಬಗ್ಗೆ ಮೊದಲೇ ನಿರ್ದಾರ ಕೈಗೊಳ್ಳದೇಕೆಂದು ತಿಳಿಸಿದರು. 


4) ಸಂಜಯ ಕ.ಹೆಂದುರ್‌: ಮುನ್ನ ಮಾತನಾಡುತ್ತಾ, ಗ್ರಾಮವನ್ನು ಸ್ಥಳಾಂತರಿಸುವ ಸಮಯದಲ್ಲಿ 
ಮೂರು ವಿಭಾಗಗಳಾಗಿ ವಿಂಗಡಿಸಿ ಅದನ್ನು Low. income group (LIG), Middle 
income group{( MIG), High income -group(HIG) ವಿಭಾಗ ಮಾಡಿದಲ್ಲಿ 
ಅನೂಕುಲವಾಗುತ್ತದೆ ಎಂದು ತಿಳಿಸಿದರು. ಗ್ರಾಮ ಸ್ಥಳಾಂತರವಾದಾಗ ಮೂಲಭೂತ 
ಸೌಕರ್ಯಗಳಾದ: ರಸ್ತೆ. ನೀರು. ವಿಧ್ಯುತ್‌ಗಳನ್ನು SR ಅಡಿಯಲ್ಲಿ ಉದ್ದಿಮೆಗಳಿಂದ ಮಾಡಲು 
ಅನೂಕೂಲವಾಗುತ್ತದೆಂದು ಹಾಗೂ €8ಔ್ಣ ಕಾರ್ಯಗಳನ್ನು ಜಿಲ್ದಡಳಿತದ ವತಿಯಿಂದ 
ನಿರ್ವಹಿಸಬೇಕೆಂದು ತಿಳಿಸಿದರು. ಗ್ರಾಮ ಸ್ಥಳಾಂತರಿಸುವ ಪ್ರಕ್ರಿಯೆಯಲ್ಲಿ ಎಲ್ಲಾ ಉದ್ದಿಮೆಗಳಿಂದ 
ಪಾತ್ರದ ಕುರಿತು ತಿಳಿಸಿದಲ್ಲಿ ತಾವು ಸದರಿ ವಿಷಯದ ಕುರಿತು ಉದ್ದಿಮೆಗಳಿಂದ 
ಹಿರಿಯರೊಂದಿಗೆ ಚರ್ಚಿಸಿ ತಿರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. 


5) ಶ್ರೀ ಆರ್‌.ಟಿ.ಶ್ರೀನಿವಾಸ ರಾವ್‌, ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕರು, (ಪರಿಸರ) ಮೆ ಜೆ.ಎಸ್‌. 
ಡಬ್ಲೂ ಃ ಸೀಲ್‌ ಲಮಿಟೆಡ್‌- ರವರು ಮಾತನಾಡುತ್ತಾ ತಮ್ಮ ಉದ್ದಿಮೆಯಲ್ಲಿ ಅತ್ಯಾಧುನಿಕ 
ವಾಯು ಮಾಲಿನ್ಯ ನಿಯಂತ್ರಣ ' ಉಪಕರಣಗಳನ್ನು ಅಳವಡಿಸಿದ್ದು ಅದಕ್ಕಾಗಿ ರೂ 3300 
ಕೋಟಿಗಳನ್ನು ಖರ್ಚು ಮಾಡಿರುವುದಾಗಿ ಹಾಗೂ ಇನ್ನು ರೂ. 800 ಕೋಟಿಯನ್ನು 
ಹೆಚ್ಚುವರಿಯಾಗಿ ಉಪಕರಣಗಳನ್ನು ಅಳವಡಿಸಲು ಉದ್ದೇಶಿಸಿರುವುದಾಗಿ ತಿಳಿಸಿದರು. 
ಡಿಸೆಂಬರ್‌, ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಗಾಳಿಯ ಪ್ರಸರಣ (dಃsperson) 
ಪ್ರಮಾಣವು ಕಡಿಮೆ ಇರುವುದರಿಂದ ಸುಲ್ತಾನಪುರ ಗ್ರಾಮಕ್ಕೆ ಧೂಳು ಹೋಗುವುದಾಗಿ 
ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಗದಿ ಪಡಿಸಿರುವ ಪ್ರಮಾಣದ 
ಮಿತಿಯಲ್ಲಿ ಎಲ್ಲಾ ವಾಯು ಮಾಲಿನ್ಯ ಉಪಕರಣಗಳು ಕಾರ್ಯಾಚರಿಸುತ್ತಿರುವುದಾಗಿ 


lp WH ., 


ತಿಳಿಸಿದರು. 65% ರಿಂದ 70% ವಾಯು ಮಾಲಿನೃಪು ವಾಹನಗಳ ' ಒಡಾಟದಿಂದ 
ಉಂಟಾಗುವುದಾಗಿ ತಿಳಿಸಿದರು. - 


6) ಶ್ರೀ ಬ್ರಿಗೇಡಿಯರ್‌ ಎಸ್‌.ಬಿ. ವಜ್ಜಮಟ್ಟಿ, ಉಪಾಧ್ಯಕ್ಷರು, ಮೆ ಜೆ.ಎಸ್‌. ಡಬ್ಲ್ಯೂ ಸ್ಟೀಲ್‌ 
ಲಿಮಿಟೆಡ್‌ -ರವರು' ಪುನಃ ಮಾತನಾಡುತ್ತಾ, ಗ್ರಾಮದ ಸ್ಥಳಾಂತರದ ಸಮಯದಲ್ಲಿ ಭೂ 
' ಸ್ವಾಧೇನ ಪ್ರಕಿರಿರಿಯು" ಜಿಲ್ಲಾಡಳಿತ ವತಿಯಿಂದ ಮಾಡಬೇಕೆಂದು ತಿಳಿಸಿದರು. ಗ್ರಾಮದ 
'ಸಣಉತ್ತಲು ॥ ಕೆಂಪು ' ಬೃಹತ್‌ ಉದ್ದಿಮೆಗಳಿದ್ದು ತಾವುಗಳು' ಗ್ರಾಮ ಸ್ಥಳಾಂತರಿಸಲು ಎಲಾ 
ಸಹಕಾರ ನೀಡುವುದಾಗಿ ತಿಳಿಸಿದರು. ಮುಂದುವರೆದು ಮಾತನಾಡುತ್ತಾ, ಜಿಲ್ಲಾಡಳಿತ 
'ವೆತಿಯಿರದ. ಸಮಿತಿಯಿನ್ನು ರಚಿಸಿ ಸಮಿತಿಯ ಭೂ: ಸ್ಥಾಧೀನ' ಸ್ಥಳಾಂತರಕ್ಕೆ ಹಾಗೂ ಇನ್ನಿತರ 
ಮೂಲಭೂತ ನೌಕರ್ಯಗಂಗೆ ತಗಲುವ ವೆಚ್ಚವನ್ನು ನಿಗದಿಪಡಿಸುವಂತೆ ತಿಳಿಸಿದರು. 


ಕೊನೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು: .ವಹಿಸಿದ್ದ ಡಾ.ಆಕಾಶ್‌ ಶಂಕರ್‌, ಭಾ.ಆ.ಸೇ, 
ಸಹಾಯಕ ಆಯುಕ್ತರು ಮತ್ತು ಉಪ ವಿಭಾಗದ ದಂಡಾಧಿಕಾರಿಗಳು, ಬಳ್ಳಾರಿ ರಷ್ಟ್‌3ಿ 
ಮಾತನಾಡುತ್ತಾ . ಉದ್ದಿಮೆಯವರು ಗ್ರಾಮಕ್ಕೆ ಶುದ್ಧ ಕುಡಿಯುವ . ನೀರಿನ : ಘಟಕವನ್ನು ಆಸ್ಪತ್ರೆ 
ವ್ಯವಸ್ಥೆ ಕಲ್ಪಿಸಿರುವ ಬಗ್ಗೆ ತಿಳಿಸಿದರು. ಉದ್ದಿಮೆಗಳಿಂದ ಗ್ರಾಮಕ್ಕೆ ತೊಂದರೆ 
ಉಂಟಾಗುತ್ತಿರುವುದೆರಿಂದ ಗ್ರಾಮವನ್ನು ಸ್ಥಳಾಂತರಿಸಲು ಕ್ರ ಕ್ರಮಕ್ಕೆಗೊಳ್ಳಲು ಉದ್ದಿಮೆಗಳು ಜವಾಬ್ದಾರಿ 
- `ಮೆರೆಯುವಂತೆ ಸೂಚಿಸಲಾಯಿತು. ಉದ್ದಿಮೆಯ ಪರವಾಗಿ. ಉಪಸ್ಥಿತರಿದ್ದ ಶ್ರೀ ಸಂಜಯ. ಕೆ 
ಹಂದುರ ರವರು ಈ ಹಿಂದೆ ಕೈಗಾರಿಕೆಗಳಿಗಾಗಿ ನಡೆದ ಗ್ರಾಮಗಳ ಸ್ಥಳಾಂತರದ ಬಗ್ಗೆ ತಮಗೆ 
ನುಭವವಿರುವುದಾಗಿ ತಿಳಿಸಿರುವುದರಿಂದ. ಶ್ರೀ ಸಂಜಯ ರವರಿಗೆ ಗ್ರಾಮದ ಸ್ಥಳಾಂತರದ ಕುರಿತು 
ತಮ್ಮ ಅನುಭವವನ್ನು. ಲಿಖಿತ "ರೂಪದಲ್ಲಿ ನೀಡುವಂತೆ ತಿಳಿಸಿದರು. ಸ ಸದರಿ ಸಭೆಯಲ್ಲಿ 
ಭಾಸ ಎಲ್ಲಾ ಉದ್ದಿಮೆದಾರರಿಗೆ ಧನ್ಯವಾದಗಳನ್ನು ತಿಳಿಸಿ ಸಭೆಯನ್ನು 
2 ಮುಕ್ತಾಯಗೊಳಿಸಿದರು. 


ಡಾ.ಆಕಾಶ್‌ ಶರಕರ್‌, ಭಾ.ಆ.ಸೇ 
"ಸಹಾಯಕ ಆಯುಕ್ತರು ಮತ್ತು fs 
- ಉಪ ವಿಭಾಗದ ದಂಡಾಧಿಕಾರಿಗಳು, 


ಬಳ್ಳಾರಿ 


Poy 


ಸುಲ್ದಾನಪುರ ಗ್ರಾಮವನ್ನು ಸ್ಥಳಾಂತರಿಸುವ ಕುರಿತು ದಿನಾಂಕ: 27-12-2021 ರಂದು ಮಾನ್ಯ 


i ಶೀ ಉಮಾಶಂಕರ್‌. ಪಿ. ಕೆ, ಪರಿಸರ ಅಧಿಕಾರಿ, ಕ.ರಾ.ಮಾ.ನಿ.ಮಂ. ಬಳ್ಳಾರಿ. 
* | ಶೀ ಬಿ.ಸೋಮಶೇಖರ್‌, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ 


3 ಶೀ ನಾಗದೇವ, ತಾಂತ್ರಿಕ ಸಹಾಯಕರು, ಲೋಕೋಪಯೋಗಿ ಇಲಾಖೆ, ಬಳ್ಳಾರಿ 
ಎನ್‌. ಪೋಬಲನ್‌, ಸಹ ಕಕ £ಪಾ ಲೋಕೋಪಯೋಗಿ ಇಲಾಖ, 


ಕ ಅಭಿಯೆಂತರರು 


ಶೀ ಕೃಷ್ಣ ಕುಮಾರ್‌, ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ, ಬಳ್ಳಾರಿ 
ಶೀ ಕೆ.ಬಿಸುರೇಶ್‌ ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಆಯುಕ್ತರ ಕಛೇರಿ, ಬಳ್ಳಾರಿ 


ಸಭೆಯ ನಡವಳಿಗಳು - 


ಡಾ.ಆಕಾಶ್‌ ಶಂಕರ್‌, ಭಾ.ಆ.ಸೇ, ಸಹಾಯಕ ಆಯುಕ್ತರು ಹಾಗೊ ಉಪ ವಿಭಾಗದ 
ದಂಡಾಧಿಕಾರಿಗಳು, ಬಳ್ಳಾರಿ ರವರು ಸೆಭೆಯಲ್ಲಿ ಹಾಜರಿದ್ದ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನು 
ಸ್ಪಾಗತಿಸಿದರು. 
ಡಾ.ಆಕಾಶ್‌ ಶಂಕರ್‌, ಧಾ.೮.ಸೇ, ಸಹಾಯಕ ಆಯುಕ್ತರು ಮತ್ತು ಉಪ-ವಿಭಾಗದ ದಂಡಾಧಿಕಾರಿಗಳು, 
ಬಳ್ಳಾರಿ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸುಲ್ತಾನಪುರ, ಸಂಡೂರು ತಾಲ್ಲೂಕು, 
ಬಳ್ಳಾರಿ ಜಲ್ಲೆ ಗ್ರಾಮದ ಸ್ಥಳಾಂತರದ ಬಗ್ಗೆ ಈಗಾಗಲೇ ದಿನಾಂಕ: 02-11-2021 ರಂದು ಸುಲ್ತಾನಪುರ 
ಗಾಮ ಸ್ಥಳಾಂತರಿಸುವ ಕುರಿತು ಸಾರ್ವಜನಿಕ ವಿಚಾರಣೆ ಸಧೆಯನ್ನು ಗ್ರಾಮದಲ್ಲಿ ನಡೆಸಲಾಯಿತು. 
ಸದರಿ ಸಭೆಯ ನಡವಳಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು. ಮತ್ತು ಸಹಾಯಕ 
ಆಯುಕ್ತರ ಅಧ್ಯಕ್ಷತೆಯಲ್ಲಿ ದಿನಾಂಕ: 16-12-2021 ರಂದು ವಿವಿಧ ಉದ್ದಿಮೆಗಳ ಮುಖ್ಯಸ್ಥರ ಜೊತೆ 


Page1 of 2 


ಈ ೬ 
ಸಹಾಯಕ ಆಯುಕ್ತರ ಕಛೇರಿಯಲ್ಲಿಯು ಸಹ ಸಭೆ ನಡೆಸಲಾಯಿತು. ಸದರಿ ಸಭೆಯ ನಡವಳಿಗಳನ್ನು 
ಮಾನ್ಯ ಜಿಲ್ಲಾಧಿಕಾರಿಗಳ, ಗಮನಕ್ಕೆ ತರಲಾಯಿತು. § 


ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೆಳಕಂಡ ನಿರ್ದೇಶನಗಳನ್ನು ನೀಡಿರುತ್ತಾರೆ. 


> ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ತೋರಣಗಲ್ಲು ಇವರು ಸುಲ್ತಾನಪುರ ಗ್ರಾಮದಲ್ಲಿ 
ಮನೆ- ಮತ್ತು -ಖಾಸಗಿ ನಿವೇಶನಗಳ, ಪಟ್ಟಿಯನ್ನು ಸಿದ್ದಪಡಿಸಿ ಕಾರ್ಯಪಾಲಕ ಅಭಿಯಂತರರು. 


ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ, Wr ರವರು ಸದ್ದಪಡಿಸಿದ 
ಮನೆ ಮತ್ತು ಖಾಸಗಿ ನಿವೇಶನಗಳ ಪಟ್ಟಿಯನ್ನು ಮೌಲ್ಯ ಮಾಪನ" ಮಾಡಿ 20 'ದಿಸಗಳಲ್ಲಿ 
ಸಹಾಯಕ ಆಯುಕ್ತರ ಕಛೇರಿಗೆ ಸಲ್ಲಿಸಲು 'ತಳಿಸಲಾಗಿದೆ: 


> ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಬಳ್ಳಾರಿ ರವರಿಗೆ. ಸುಲ್ತಾನಪುರ ಗ್ರಾಮದ ಸರೇ 
ನಂಬರ್‌ ಗಳಲ್ಲಿರುವ ತೋಟಗಾರಿಕೆ `'ಜೆಳೆಗಳ ಮೌಲ್ಯ. ಮಾಪನವನ್ನು ಮಾಡಿ 20 ದಿನಗಳಲ್ಲಿ 
ಸಹಾಯಕ ಆಯುಕ್ತರ ಕೆಢೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ. . ® 


» ತಹಶೀಲ್ದಾರರು ಸಂಡೂರು ರವರಿಗೆ ಸುಲ್ತಾನಪುರ ಗ್ರಾಮದ ಸರ್ವೇ ನಂಬರ್‌ ಗಳಲ್ಲಿರುವೃಕ್ಯಷಿ 
ಜಮೀನುಗಳ ಮಾಹಿತಿಯನ್ನು ಸಿದ್ದಪಡಿಸಿ 10 ದಿನಗಳಲ್ಲಿ "ಉಪ ನೊಂದಾಣಿಧಿಕಾರಿಗಳು, 
ಸಂಡೂರು ರಪರಿಗೆ ಸಲ್ಲಿಸಲು: ತಿಳಿಸಲಾಗಿದೆ. " ತಬೆನನಿತರ ಉಪನೋಂದಾಣಿಧಿಕಾರಿಗಳು. 
ಸಂಡೂರು ರವರು ಕೃಷಿ "ಜಮೀನುಗಳ ಮೌಲ್ಯಮಾಪನ ಮಾಡಿ 20 ದಿನಗಳಲ್ಲಿ. ಸಹಾಯಕ 
ಆಯುಕ್ತರ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ. 


> ಸುಲ್ತಾನಪುರ ಗ್ರಾಮದ ಸುತ್ತಮುತ್ತಲಿನ ಉದ್ದಿಮೆಯವರು ಸುಲ್ತಾನಪುರ ಗ್ರಾಮವನ್ನು 
ಸ್ಥಳಾಂತರಿಸಲು ಸೂಕ್ತವಾದ ಮೂಲಭೂತ ಸೌಕರ್ಯನ್ನೊ ಛಗೊಂಡ ಗೃಹ 
ನರ್ಮಾಣ/ಬಡಾವಣೆಯನ್ನು ನಿರ್ಮಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು. 


ಕೊನೆಯಲ್ಲಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಯವರು ಮಾಹಿತಿಗಳನ್ನು ನಿಗಧಿಪಡಿಸಿದ © 
ಸಮಯದಲ್ಲಿ ನೀಡುವಂತೆ ಆದೇಶಿಸಿದರು. ( 


ಕ 


ಶ್ರೀ ಪವನ ಕುಮಾರ ಮಾಲಾಪಾಟಿ,. ಭಾ.ಆ.ಸೇ, 
ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ 
ಜಿಲ್ಲಾ ದಂಡಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, 
ಬಳ್ಳಾರಿ 


Page 2of2 


ಉನಿಬOಥ್ಲಿ- ಎ೩೬ 


em 


2017-2021 a¥: 
dy ರ RS My 
-o Location bse PM pH. 
Wd nda dL. 
4} ; | Sundard | Standard ' 
| 3 } 60 ugin3 


Hermarts 


Yop of the Honnursab House Suitanpura 13012022 
vitage Sandu Taluk. Batlan District 


Top of the Honnursab House. Suftanpura 13 12 2021 | 
village .Sandut Taluk. Batlan Distinct 
Top of the Honnursab House Suflanpura 4 53 [| 
vilage,Sandur Taluk Balian District 08 11 2021 
Top of the Honnursab House, Sullanpura |] 
village, Sandur Taluk, Ballar District 13092021 KN 
PM;o Not 
Top of the Honnursab House. Sultanpura _ 
vilage.Sandur Taluk. Ballari District 05.08.2021| 118 Conforming 
Top of the Honnursab House, Sultanpura 16.07.2021 EN NN 
village. Sandur Taluk, Baflan District MART 
7 Near Mr Jambayya House, Suitanpura [04112020 143 [cs | 
Vilage, Sandur Tatuk, Ballan District | (Mob Van) |. Con 
Top of Jambayya House. Sultanpura [5 032019 | PM ಗ 
Vilage, Sandur Taluk, Batlari District ೨: Con ೨ 1 
Near Mr.Jambayya House. .Sullanpura [07.03.2019 PMg No 
Vilage, Sandur Taluk, Ballari Distnct | (Mob Van) Conforming 


7 
40 Near Mr. Jambayya House, Sullanpura {05.02.2019 PMio & PMs Not 
Village. Sandur Taluk. Ballan District | (Mob Van) Conforming 
12 


| - | 


Ww 


[ 


| Village, Sandur Taluk, Ballari District 25 01.2019 
Near Mr.Jambayya House. Sultanpura [25.10.2018 47 PM Not 
Viitage, Sandur Taluk, Ballad District (Mob, Van) Conforming 
Village. Sandur Taluk, Ballari Distsicl 24.09.2018 
Top of Jambayya House, Sullanpura ೨ ೧೧ 
1 19 
Village. Sandur Taluk, Baflari District 307 2018 sf | 
Top of Jambayya House. Sultanpura 7.201 PM Not 
Village, Sandur Taluk, Bailari District 08.7.2018 23 Conforming 
Top of Jambayya House, Sullanpura 255208] 6 
Village, Sandur Taluk, Ballari District 25.5.2018 61 40 


Conforming 
Top of Jambayya House. Sultanpura 98 11 2017 PM. Not 
Vilage, Sandur Taluk, Bailari District Conforming 
Top of Jambayya House, Sullanpura 

Village, Sandur Taluk, Ballari District 2310 2017 7 NNN 
Top of Jambayya House, Sullanpura PM, Not 

Vilage, Sandur Taluk. Batari Disuice | 102007) 144 36 
Top of Jambayya House. Suttanpura 

24 Vilage, Sendur Taluk, Batiari District 23 09.2017 


70 
Top of Jambayya House, Sultanpura Pe 
Village, Sandur Taluk. Ballari District 08 12 2017 705 38 Me 
2. 


Top cf Thippeswamy House Suittanpura 
Vilage Sandu: Takk Bailar Dsstrct 


ನ Rr Ne Sultan 


§ 


Fair py 


EN SE 


~ 1 Topotthe Honnursab Hol Hou ನ | 08 08.2017 | 


27 1 
i village Sandur Taluk. Battart Ostrict \ 
BNI ಲ A CONE 
jr | Top of the Honnt n ER 
i 28 ¥ ಸ UO 


ಬ, ಅನುಬಂಧ -೨ we 
ಸ ಸುಲ್ವಾನಮರ ಗ್ರಾಮ ಸ್ಥಳಾಂತರ ಬಾಡುವ ಕುರಿತು ಸಾರ್ವಜನಿಕ ಸಭೆಯ ನಡುವಳೆ” 


ಬಲ್ಪಾನಪರ ಗ್ರಾಮ ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಗಮದ ಸ್ಥಳಾಂತರ ಮಾಡುವ ಕುರಿತು ಸಾರ್ವಜನಿಕ 
ವಿಡಾರಷೆಯನ್ನು ದಿವಾಂಕ02-11-2021 ರಂದು ಬೆಳಗ್ಗೆ 1.0೦ ಗಂಟಿಗೆ ವಡೆಸಿದ್ದು ಸದರಿ ಸಭೆಯ ನಡುವಳಿಗಳು 
ಸುದ್ದಾನವನ ನಾಮ ಹಾರದ ಪಾರ]ರಾರ ವಾಮ ಜಾರ `'ಸುಲ್ದಾನಮರ ಗ್ರಾಮ 'ಸುಡೂರು 
ಸಾರ್ವಜಖಿಕ ವಿಚಾರಣೆ ಸಭೆಯ ಸ್ಥಳ ತಾಲ್ಲೂಕು. ಬಳ್ಳಾರಿ ಜಿಲ್ಲ 


'ಡಾ.ಆಕಾರ್‌ ಶಂಕರ್‌, ಭಾ.ಆ.ಸೇ, 
ಸಹಾಯಕ ಆಯುಕ್ತರು ಮತ್ತು ಉಪ ವಿಭಾಗದ ಬಂಡಾಧಿಕಾರಿಗಳು, ಬಳ್ಳಾರ 


೫ವುತಿ ರ್ಯ ಹೆಡ್‌ಪೆ. ಕಅಸೇ. ತಹಶೀಲ್ದಾರ್‌ ಸಂಡೂರು 
3 ನಾವ್‌ ೯ ಪರಾಸನನಾನಮಾ ಪಾ 
yp [1 [ಶೀ ಕಮಂಜುನಾಥ, ಪಭಾರ ಮಾನವಾ 
8 ನಿಮ ಪಾವನ ಅಳ ಅಂ \ 
೫ ಹನುಮಪ್ಪ ನಾಯಕ್‌, ತೊಯೆಗಾರಕ ಇಲಾಖೆ, (ಜ.ಪು) ಸಂಡೂರು 
ಗಾನಾ ಭವವ 
೫ ತೌಮಮೂರ್ತಿ ಕ, ಸಿಡಿಪಿಒ. ಸಂಡೂರು - 
We ಧಾ ೫ 
EW ಮ 
K [9 [ಹ ವರ್‌ ಅಕ್ಯಿ ಬಿ. | Ne 
Ud 


ದಾ 
ಕವತ ಸ ವಹ್ಯ'ನ್ನ ನ್‌್‌ ನಾನಾ 


೨8 ರ್‌ ಗೋವಿಂದ ಕಡ್ಡಿ, ಗಮ" ಪಂಚಾಯಿತಿ ಉವಾಧ್ಯಕ್ಷರು... 
15 ವನಪ ಗಾಮ ಪಾಡಾಡುತಿ ಸಡಸ್ಕರ 
ನ ಇನೂ ವಧ 
7 ಸಾವನ್‌ ವಿಚಾರಣೆ ಸಥೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ಸಹಿ ಇರುವ ಹಾಜರಾತಿ ವಹಿಯ ಪ್ರತಿಯನ 


|” ಅಮೆಬಂಧಭ-1 ರಲ್ಲಿ ಲಗತಿಸಲಾಗಿದೆ. 
| ೭ ತಾವಾನಿ ವಾನ ಪಧದು್ಲಿಭಾಗಟಿಟಿದ ಇಾರ್ದಲನರ ಈರ ಮತ್ತು ನೊ ಇರುವ ಪಾಲಿ ವ 
| 


ಪ್ರತಿಯನ್ನು ಅನುಬಂಧ-2 ರಲ್ಲಿ ಲಗತ್ತಿಸಲಾಗಿದೆ. 


ಪ್ರತಿಯನ್ನು 


ಸುಲ್ಯಾದಪುರ ಗ್ರಾಮ ಸ್ಥಳಾಂತರ ಮಾಡುವ ಬರಿತು ನಾವಾ ಬ 
ಸೆಬೆಯ ನಡವಳಿಗಳು - . - ಇ 


wv [3 


- * - pS pe . PR 

ಶೀ. ಉಮಾಶಂಕರ್‌ ಪಿ.ಕೆ. ಅವರು. ಡಡಿಆಕಾಶ್‌ ಶಂಕರ್‌,: ಭಾ.ಆ.ಸೇ, ಸಹಾಯಕ ಆಯುಕ್ತರು -ಮತ್ತು-ಉವ ವಿಭಾ: 
'ದಂಡಾಧಿಕಾರಿಗಳು. ಬಳ್ಳಾರಿ ಮತ್ತು""ಶ್ರೀಮತಿ"ರಶ್ಥಿ :ಹೆಟ್‌.ಜಿ. ಕಆಸೇ. ತಹಶೀಲ್ದಾರ್‌ ಸಂಡೂರು ;ಅವರಿಗೆ ಸ್ವಾ 
ಕೋರಿದರು. ಹಾಗೂ ಸಭೆಯಲ್ಲಿದ್ದ ಇತರೆ ಎಲ್ಲಾ-- ಇಲಾಖೆಯ ಅಧಿಕ್ಷಾರಿಗಳಿನೆ ಜನ ಪ್ರತಿನಿಧಿಗಳಿಗೆ ಎ 


SRT OS Lime 
ಆಲಿಕೆ ಸಭೆ 
ಸಾರ್ವಜನಿಕರಿಗೆ ಮತು ವ, ಮರಿದ್ಯಮದವರಿಗೆ ಸ್ವಾಗತ ಕೋರಿದರು ಹಾಗೂ ಸಾರ್ವಜನಿಕ 
ped ವತ್ತಿಕ್ಲಾ ರ ES ಮ 
ಖಉ. 
ಅಧ್ಯಕ್ಷತೆಯನ್ನು ವಹಿಸುವಂತೆ" ಮತ್ತು ಸಭೆಯನ್ನು - ವ್ರಡೆಸಿ 'ಡುಮಂತ್ಲ ಮಾನ್ಯ ಸಹಾಯಕ ಆಯುಕ್ತರು ಮತ್ತು 
p ಎ Ro NS KN 
ಫಾ ನ 4 
ಡಾ "ಉಪ ದಂಡಾಧಿಕಾರಿಗಳು, ಬಳ 
ಆಕಾಶ್‌ ಶಂಕರ್‌, ಭಾ.ಆ.ಸೇ, ಸಹಾಯಕ ಆಯುಕ್ತರು ಮತ್ತು. ಉವ ವಿಭಾದ್ರದ್ದದಂ ತಾಂಕಾರಿಗಳು. 


ಸಲಹೆ/ | 
ಸಾರ್ವಜನಿಕರನ್ನು ಕೋರಿದರು. ನ $3 


ವ್ಯಾ ಗಾ ಗ 

ಆ ಮಣಿಗೆ ಸಾರ್ವಜನಿಕರು... - ಸುಲ್ತಾನಪುರ... ಗನ್ರಮ. ಸ್ಥಳಾಂತರದ ಬುರಿತಾದ ತವ 
Hy EO. Kn A PR pu 

ಸಲಜೆ/ಅನಿಸೆ/ಅಭಿಪ್ರಾಯ/ಸೂಚನೆಗಳನ್ನು ಈ ಕಳ ಭುಗಿಷ್ಟುದ: ರಲ ಪ ಎ: 


ಳಿ ಬಾ ಕ್‌ Ts 
L 5 


ಬಲ್ಯಾರಿಬುರ ಗಮ ಸೈಳಾಂತರ ಮಾಡುವ ಕುಡಿತ ಸಾರ್ವ ಜರಿದ ಸೌ" ಟಗ್‌ 


ನಷ ನಂದರು: ಅನಮೆಗಲ್ಲಿ' “ಪುನ “ನಿರ್ವ ಸುತ್ತಿಯರ 


ಸರಿ Yt PA a 7 A. SE 80% 
.:ಖರ್ಚಾಗುತ್ತಿರುವುದಾಗಿ ತಿ ಅಾಡ್ಞೇಕಿತ ಗ್ರಾಮದಲ್ಲಿ, 10ನೇ (ನೇ ತರದತಿಯವರೆ ಸ ಣಾಲೆ K 
ತಳಿದ ಸಿದರೆ Ka ಭಳ Bo KN 
ಹವ ಸೂ ನ 
ನೇಡುವೂತೆ 5 ತಿಳಿಸಿದರು. ಗ್ರಾಮದ” -. ಮಹಿಳೆಯರಿಗೆ 


ಮಾಡುವುತೆ_ ಹ ಹಾಗ್ಲ್ಯೂ : 
Me, ಹ He RRR ಡಿ RR ಕೊ Ar "ಯಂತ್ರ ತರಬೇತಿ 
ಸಾಂಬ ಮತ್ತು. ಅರಿ 4 Re ಮತ 3 ಪಯ”: ಸುಲ್ರಾನಮರ ಗ್ರಾಮಕ್ಕೆ 
ಸ ms, pS 
py ಸೇರಿದಂತೆ ಇನ್ನಿತರೆ. ಅಗತು.. ಕಾಯ y i 8 


:ಜಗಿರುದ್ರದಾಗಿ *ತಿಳಿನಿದರು.- ಎಸಿಘ: ಅಎಟ್ಞದ್ಮಹಿರಸಗಳಂದಸ ಮವನು ಮವನ್ನು; ಸ್ಥಳಾಂತರಿಸುವರ: 
ವಸ್ತತ್ತಿ ಡಿ. ಇವಿ ಸಂತ 


Se Cay ಲ 
4 


My 'ಮ 
SRNL UA ಬ . 

ಮಾಡುವ ನಿರ್ದಾರದಿಂದೆ "ಯಾವುದೇ "ಕಾರಣಕ್ಕೂ “ವಿಳಂಬ ನೀತಿ” ಅನುಸರಿಸದೇ ' ಕೂಡಲೇ "ಗ್ರಾಮವನ್ನು 
Ak EVs ip nips SS Tie Pg 


ಹ ಭೋ ನ K 


ಇ PE 2 ar ಸಮ ಮ x SR ಬೆ 
-ಫಬಪ್ರಿ. ಕೆಯಣ್ಞಪ್ಪ : ಸುರಿಕ್ಷನಪುರ : ಗ್ರಮ” ಎನ ರವರು 'ಖಸತಾನಾಡುತ್ರ. ಈ” ಹೆಸಿದಲು ತಾವು 1 ಎಕರೆ 
ಸ ಗಾ ಟಿಕೆಸುತ್ತಿದ್ದು 'ಘನತಗ "ವಕರೆಗ'4 ಕದ: s. ಕಂಬಾಲ್‌ : ಇಳುವರಿ 
". ಬರುತ್ತಿರುವುದಾಗಿ ಲ ತಿಳಿದರು. "ತಮ್ಮ ಮಗಿಳು: ಸಹ” ಗಾವಿಗಿಡಾಗಿರುವುದಾಗ - "ಫಳಿಸಿ ಮ ತಾವು ಫಸ್ತುತ 
-ಹೋರಸಲ್ಲು. ಗ್ರಾಮ ಸಳಾಂತರಗೊರ ಈ k 
೪ » £ p 
- “ನೀಡುವಂತೆ. ತಿದಿ. he 8” ಸಕ ೫ ಇಸ Ret ಗ 


೨ ಪಾಾಜತ 
, ತ್ಮ ಅಡ್ಯದಿಣ್ಲವೆದು, ಹೀಗದ. K 
68 ಬೆಯಟರ್ಡಿ' ಸುದಿನಖರ ಲ ಸುಕನಮ' ಗ್ರಾಮ" - ಕಪರು`ಮತ p 
1) Ae K ಮಾತನಾಡುತ್ತಾ 
ಕಿಗ್ಗ" ನಾ "ಹಾಡುವ ದನ" ಎಂದು "ಔಯ ರಿ 
ಸುಗತಿಯಂದು ತಿಳಿಸಿದರು. ತಾವುಗಳು ಸಾಲ ಮಾಡಿ ತಮ್ಮ 'ಅಮವನ್ನು ಬಿಡುವುದು, ದುಳಖುದ 


ತಗರ ಗ್ರಾಮದಲ್ಲಿ ಕೆನಂದರೆ ಇರುವುದರಿಂದ ನರೆ ಕರದಿರುವುದಾಗಿ ತಿಂದರು. ಗ್ರಾಮಿ 


SS 


343 ಸ ny 


PE ಸನ [RE F 


ಜ್ಞ ? ಟಟಪದಿದು ಸುವಹಸಣರ: ಗ್ರಮ... .ರವರು. ಹ 


ಮ RY ಇಟಟ NS PE 


ಮಾಾನಾಹುತ್ನ"ಗ್ಯಯ್ಯಯ "ಈ “ಫಮ್ನಧಮಗಳನ್ನ 
ಭ್ಯ ನರಮನ್ನು ನೂ c ಮಾಡ" ಮ್ಮ ೭ 
ನಾ ಗಮ 8 ಧೆ ದ್‌ 19” ಇರ ಅದೆ 
- ತಳು Pp ಾಿದ. pat ಮಾ USE ೪ 
6 ಮು ಜನ ಬೆಳೆಯಬೆಣೆಂದು ಹಾಗೂ" ಸರ್ಜಿರ 'ಭಷಮಿಯ ಬೆಲೆ ಇ: 
d ಕಾ ಮ ಸದ್‌ ಗಾ ಇನ್ನಿ 3 by pa 
~ ಗಮನದಲ್ಲಿಟ್ಟು; ನಿಗದಿ, ಮಾಡುವಂತೆ ತಿಳಿಸಿದರು. 


AES SYS Se ಸ್‌ Ce .( 
™ DSN en ಬ 


2 ಹ ಡದ ಸಮರ ನನನಯ" ಮನಾನಂಡುತ್ತಾ" ಪಾವು ಗ್ರಾಮವನ್ನು: ಸ್ಥಳಾಂತರ 


“5; 


ಮೊನ "ನನೇಂಯ ಧುಷ್ಯನ್ನನ- ನಿಮ ಜೆಮಿವುವಾನಿ* ತಿೀಸಿದರು.* ಜಂಬತಲ್‌ ಸ ಉದ್ದಿಮೆಯವರು 1 
Ko C3 As 


'ತೌದುಕೊಳ್ಳುವುತ "ತಳಿಸಿದರು ಸತ್ರಾವಾದ ಬೆಂಬಲ: ಬೆಲೆ 'ನೀಡುವಂತೆ: ಆಗ್ರಹಿಸಿದರು 


ಗಲಗ ಲಂ ದನ್ನು Rr rk 


3 a 
- ಸುಲ್ತಾನರ ಸ 
ಹ ಇ ಹುಸೇನ, ಪಾಡ, ಸ ಮ್‌ ಬ ಗ್ರಮ್ಮ; ಸಮ್‌ ಗ ಹಮ್ಮು. ಸ್ರ ಮತೆವೆಂದು ಕಹ 


ಕಳಿಸಿದರು. 


- . K ಮಾವ ಗಲ 
K . ನನ್ನಿ 


ಬ. ೫ ಶಿವಳುಮಾರು ,ಸುಲ್ವನನರ, ಗ್ರನು..- ರವರು ಮಾಕಾನಾಡುಸ್ತಾ ಉದ್ದಮೆಗಳಿದ 
Ws RR PSR ಸಾ ಸೋಂ 
ಇರುವುದಾಗ ಹಾಗೂ" ವಾಯು ಮಾಲಿನ್ಯ ಕಾಂಟಾಗುತ್ತಿರುವುದಾನಿ ತೀಗೆದರು. ಗ್ರಾಮದಲ್ಲಿ. ನೀರಿನ 


ಇರುವುದಾಗಿ ತಿಳಿಸಿದರು. ಶುದ್ಧವಾದ ಗಾಳಿ ದೊರೆಯದಿರುವುದರಿಂದ ಸಮಸ್ಯೆ Rd 
ತಿಳಿಸಿದರು. ಮುಂದಿನ ಪೀಳಿಗೆಗಾಗಿ  ಸ್ಥಾಳಾಂತರಿಸಲು. "ಒಪ್ಪಿಗೆ ಇದೆ ಸ ಎಂದು” ತಿಗದರು-೬೮ಸ: ಫೆ 

"5 ಉದ್ಯೋಗ ಇರುವುದಿಲ್ಲವೆಂದು : ತಿಳೆಸಿದರು. ಒಂದು ಪರೆ - ಅಮಿನಿಣೆ ೨1 "'ಕೋಟಿ 20'ಲಕ್ಷ' ರೂಪಾ: 
ಬೆಲೆ -- ವೀಡಬೇಕಿಂದು. ತಿಳಿಸಿದರು. ' ಮನೆಗಳಿಗೆ ಇ ಎರಡು; : ಪಟ್ಟೀಬೆಲೆ "; ನೀಡುವಂತೆ ತಿಳಿಸಿದರು. 10 
ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಉಟಿತ ಶಿಕ್ಷಣ ನೀಡುವಂತೆ: ಹಿಳಿಗಿದರು. : ಪ್ರತಿಯೊಬ್ಬರಿಗೂ" 40% 
ಅಳತೆಯಲ್ಲಿ 2 ಬೆಡ್‌ ರೂಮ್‌ ಹೊಂದಿದ ಮನೆ ನೀಡುವಂತೆ ತಿಗಗಿದರು. ಗ್ರಾಮವನ್ನು ಮಾದ 
ಜಾಡಿ” 5 a ದಸಷ್ಯ ನ್‌” ನಾನಿ PNT 


pes 


+ 


ಮಸೀ 


ರಿಗ 'ವಾತಿ' ವ್ಯವಸ್ಥೆ ಮಾಡುವಾತೆ ಹಾಗೂ ವಸತಿ ಹೀನರಿಗೆ ವಸತಿ ವ್ಯವಸ್ಥೆ ಕಲ್ಲಿಸುವಂ 


ಮಾಡುವ 
12. ಶೀ ಹಸುಮಂತರಾಯ, ಸುಲ್ತಾನಪುರ ಗಕ್ತಿಮ - ರೆಪರು ಮಾಶಾವಾಡುತ್ದಾ ಗ್ರಾಮ ಸ್ಥಳಾಂಶರ ಸ 
2017 ರದ ಹೋರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಜಸರ ಬೇಡಿಕೆ ಈಡೇರಿದರೆ ತಾವು ಸ್ಥಗಾಂತಂಗ್ಗ 


ಬನ ಹಿ. 
'ಿದ್ದದಿರುವುದಾಗಿ ತಿಂದರು. ಗನ 'ಗ್ರಾಮ್ಯ ಎಲ್ಲಾ. ಮೂಲಭೂತ 
ದ 
; ತೀಸದರು. 
ಯ Vk RON oN RO HLL TE ಫದ 
ನ್‌ pi ನ್‌ ಘಾ ಸುಲ್ತಾನರ, ಗ್ರಮ ವ ಸಾರವು soar so ರೆಗೊಳೆಲು 
Wa ನಾನವರ ii ತ, os ಬ್‌ ್ಳ 


ಸ ಸ. ಕುಬಿಂಬದಿಂದ, ಮಸ್ಲಿನ್‌ ಫದ ಇಹ ಗ್ಬ ie ee 


p ಕ್‌ pa 
cd 
3 F ಂಪಯೋಗವಾಗುವ್ನ ರೀತಿಯಲ್ಲಿ, ಅನುಕೂಲ್ಲ ಲೆ pp ಸ 
ಗಿ A Re Mee ಜ್‌ es ಮಿ 
K ಮ yl 
p RS ಮವ 


ಜಿ ನೇಮ 


ಇ i DI ಭಿ ಸಾಕ ಒಪ್ಪಪೆಣಿದು ಮ ತಿಳಿಸಿದರು" 
2 ರಕ್ಷ: ಲ ಇಲಗ ಸಿತಾರ್‌ wo ಟೀವಿ 

1 ಶ್ರುತಿ ಸಂದ್ಯಾ ಪಿ, ಸು್ವನಮನ ಗ್ರಾಮ. ರವರು ಮಾಶಾನಾಡುತ್ತಾ ಈಗಿಧುವ ಭೂಮಿಯನ್ನು ರೈತರು 

5. ಕಟ್ಟೆ ಸಮುದ *ಕೈತಯ *'ಏನು”ಕಿಲಸ ``ಮಾಡಬೆಣಿಂದ್ಲು: ಸಕೇಳಿದರು:: “ಸರ್ಕಾರ ಸಹ: ನೀಡಿದರೆ ಎಲ್ಲಾ 

ರನ ಬ್ಯ ಡಮ್‌ ಳು ಮಾಡುತುರೆದು”  ಶ್ರಿಳಿನಿದಯುಗ' “ಆದುದರಿಂದ ಛೂ” ಮತ್ತು: “ಹಣಾ “ಎರಡನ್ನು 


ಹಃ ರ್‌ ಯ 


FORE 
4 


ಡರ € ದ್ರ ಹಣಜಕನನ ಈ - . ಠವರು ಮಾತನಾಡುತ್ತಾ ಉಮ ಫಲ ಸಣ ಗ್ರಾಮವನ್ನು 


NB CE 
ans esd ure 
೫.ಕ್ರ ಲಕ್ಷಣ, ಮಾಜಿ ಜಿಲ್ಲಾ ಪಂಬಾಯಿಕಿ, ಸದಸ್ಯರು ಅಂತಾಪರ ಗ್ರಮ: - ರವರು ಮಾತಾನಾಡುತ್ತ 
. ಗ್ರಾಮದ ಜನರಿಗೆ ಆರೋಗ್ಯದ ಸಮಸ್ಯೆ ಕಉಾಂಬಾಗುತ್ತಿರುವುದಾಗಿ ತಿಳಿಸಿದರು. ಗ್ರಾಮಸ್ಥರಲ್ಲಿ 90% ಜನರು 
ಗ್ರಾಮವನ್ನು ಸ್ಥಳಾಂತರಿಸಲು ಸಹಮತ ವ್ಯಕ್ತಪಡಿಸಿದ್ದಾರೆಂದು ತಿಳಿ ಗ್ರಾಮಸ್ಥ್ಕರ ಬೇಡಿಕೆಗಳನ್ನು 
ಈಡೇರಿಸುವಣೆ ತಿಳಿಸಿದರು. ಸರ್ಣರ ಮತ್ತು ಉದ್ದಿಮೆಯವರು ಒಂದುಗೂಡಿ ಒಳ್ಳೆಯ ಬೆಲೆ 
ನಿಗದಿಪಡಿಸುವಂತೆ ತಿಳಿದರು. 


ಸೌಕರ್ಯಗಳನ್ನು 


ks ; 


2. ಶ್ರೀ ಎಂ. ಸ್ತಾಮಿ, ತೋರಣಗಲ್ಲು ಗ್ರಾಮ - ರವರು ಮಾತಾನಾಡುತ್ತಾ ಜನರಿಗೆ ನೀರು ಕೊಟ್ಟಿದ್ದಾರೆ ಟಬ 
ಉದ್ಯೋಗ ನೀಡುತ್ತಿಲ್ಲವೆಂದು ತಿಳಿಸಿದರು. ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಸೇವೆ ನೀಡುವ: 
ಿಳಿಸಿದರು. ಭೂಮಿಯನ್ನು ಎರಡು ಪಟ್ಟು ಬೆಲೆ ನೀಡುವಂತೆ ತಿಳಿಸಿದರು. ಉಳಿಮೆ ಮಾಡುವ ರೈಶರ ಎ: 
ಬೇಡಿಕೆಗಳನ್ನು ಈಡೇರಿಸುವಂತೆ ತಿಳಿಸಿದರು. ತೋರಣಗಲ್ಲು ಗಕ್ರಿಮಕ್ಕೆ ಡಾಂಬರ ಕಶಿರ್ಕಾನೆಯಿಂದ ಬರಿ 
ತಿಳಿಸಿದರು. ಎಲ್ಲಾ ಜನರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ತಿಳಿಸಿದರು. 


ಕೊನೆಯಲ್ಲಿ ಸಾರ್ವಜನಿಕ ಆಲಿಕೆ ಸಭೆಯ ಅಧ್ಯಕ್ಷಕೆಯನ್ನು ವಹಿಸಿದ್ದ ಡಾ.ಆಕಾರ್‌ ಶಂಕರ್‌, ಭಸಅ.ಸೇ, ಸಹಾಂ 
ಆಯುಕ್ತರು ಮತ್ತು ಉಪ ವಿಭಾಗದ ದಂಡಾಧಿಕಾರಿಗಳು, ಬಳ್ಳಾರಿ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನಾಡ 
ಸದರಿ ಸಭೆಯು ಸಾರ್ವಜನಿಕ ಸಭೆಯಾಗಿದ್ದು, ಇದರಲ್ಲಿ ಎಲ್ಲರಿಗೂ ಮಾತನಾಡಲು ಮುಕ್ತ ಅವಕಾರವ 
ಕಲ್ಪಿಸಲಾಗಿದೆ. ಹಾಗು ತಾವು ಮಾತನಾಡಿದ ವರ/ವಿರೋಧ ಅಭಿಪ್ರಾಯಗಳನ್ನ ದಾಖಲಿಸಲಾಗಿದೆ. ಈ ಸಭೆಯ 
ನಾವುಗಳು, ಯಾವುದೇ ಪಿರ್ಮಾನ ತೆಗೆದುಕೊಳ್ಳುವದಿಲ್ಲ ಸದರಿ ಸಭೆಯ ನಡವಳಿಗಳನ್ನು ಮಾ 
ಜಿಲ್ಲಾಧಿಕಾರಿಯವರಿಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗುವುದೆಂದು ತಿಳಿಸಿದರು. 


ಛಾಯಾಟಿತ್ರಗಳ (ಪ್ರತಿಯನ್ನು ಅನುಬಂಧ-3. ರಲ್ಲಿ ಲಗತ್ತಿಸಲಾಗಿದೆ) ವಿಡಿಯೋ ಇರುವ ಹಿಡಿ. ಯ (ಪ್ರತಿಯ 
ಅನುಬಂಧ-4 ರಲ್ಲಿ ಲಗತ್ತಿಸಲಾಗಿದೆ) ಸದರಿ: ಸಭೆಯಲ್ಲಿ ಒಟ್ಟು 72 ಮನವಿ ಪಶ್ರಗಳು ಸಲ್ಲಿಕೆಯಾಗಿದ್ದು (ಪ್ರತಿಯ 
. ಅನುಬಂಧ-5 ರಲ್ಲಿ ಲಗತ್ತಿಸಲಾಗಿದೆ) 


ಶೀಮತಿ ರಶ್ಥಿ ಹೆಚ್‌. ಜೆ. ಕಆಸೇ. ತಹಶೀಲ್ದಾರ್‌ ಸಂಡೂರು ರವರು ಮಾತನಾಡುತ್ತಾ ಈ ಸಾರ್ವಜ 


ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಸಾರ್ವಜನಿಕಿಗ' ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಸು 
ಸಭೆಯನ್ನು ಮುಕ್ತಖಗೊಳಿಸಿದರು. 


Kg 


2 ಸಾರ್ವಜನಿಕ 
ವಿಚಾರಣೆ 
id 
ಸಪ ಸಾರ್ವ 
ಸ ಆನ ೦ ವು ಇರವ ಹಾಜಿ 


he Ken ’ 


' ಸಭೆಯ ವ 


5. ಸಾರ್ವಜನಿಕರಿಂದ ಸ್ವೀಕೃತಿಯಾದ 
ಭಟ್ಟ ಪ ಅ ಲ ನ ಲತ 


